ಕರ್ನಾಟಿಕ ವಿಧಾನ ಪರಿಷತ್ತು 


11 [ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯ 12೦2 
2 [|ಸದಸ್ಯರಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕೇತು) 
3 | ಉತ್ತರಿಸಬೇಕಾದ ದಿನಾಂಕ 22.09.2021 
+ |ಉತ್ತರಿಸುವ ಸಚಿವರು ಕಂದಾಯ ಸಜಿವರು 
k] ಪ್ರಶ್ನೆ ಉತ್ತರ 
ಅ) | ರೈತರಿಂದ ಪೋಡಿ /] 2021-22 ನೇ ಸಾಲಿನಲ್ಲಿ ರಾಜ್ಯದಲ್ಲಿ ತತ್ಕಾಲ್‌ ಪೋಡಿ ಮತ್ತು 11ಇ ಕೋರಿ 
ಭೂಮಾಪನ ಮತ್ತು ಸ್ಲೀಕೃತವಾದ ಅರ್ಜಿಗಳ ಪ್ರಗತಿ ವಿವರ ಈ ಕೆಳಕಂಡಂತಿದೆ. 
ನಕ್ಷೆ ಕೋರಿ ಸಲ್ಲಿಕೆ | ತಂದಾಹಯ  ಭೊಮಾಷನೆ 
ಯಾಗಿರುವ ಅರ್ಜಿಗಳ | ತರಹೆ | ಪ್ರಾ.ಶಿಲ್ಕು | ಸ್ನೀಕೃತಿ! ಒಟ್ಟು | ವಿಲೇ | ಬಾಕಿ | ಶಾಖೆಯಲ್ಲಿ | ಶಾಖೆಯಲ್ಲಿ 
ಸಂಖ್ಯೆ ಐಷ್ಟು; ಇ ಬಾಕಿ ಬಾಕಿ 
| ಪೋಡಿ 83347 148172 | 231519 | 99979 | 131540 66210 65330 
(11a 171178 549188 | 720366 | 405785 | 314581 107455 207126 
ಆ) | ಸದರಿ ಅರ್ಜಿಗಳನ್ನು | ತತ್ಕಾಲ್‌ ಪೋಡಿ, 11% ಇತ್ಯಾದಿ ಅಳತೆ ಅರ್ಜಿಗಳ ತೃರಿತ ವಿಲೇವಾರಿಗೆ ಸರ್ಕಾರ 
ವಿತರಣೆ ಮಾಡುವಲ್ಲಿ ಕೈಗೊಂಡ ಕ್ರಮಗಳು 
ಆಗಿರುವ ವಿಳಂಬದಿಂದ |1 ಇಲಾಖೆಯಲ್ಲಿ ಅಳತೆ ಕೋರಿ ಸೀಕೃತವಾಗುವ ಎಲ್ಲಾ ಅರ್ಜಿಗಳನ್ನು ಮೋಜಿಣಿ 
ರೈತರಿಗೆ ತುಂಬಾ ತಂತ್ರಾಂಶದ ಮುಖಾಂತರ ಆನ್‌ಲೈನ್‌ನಲ್ಲಿ ಸ್ಮೀಕರಿಸಲಾಗುತ್ತಿದ್ದು ತಂತ್ರಾಂಶದ 
ತೊಂದರೆ ಪ್ರತಿ ಹಂತದಲ್ಲಿಯೂ ೦(ಸರದಿ ಸಾಲಿನಂತೆ ಅಳವಡಿಸಲಾಗಿದೆ. ಪುಕರಣವು 
ಉಂಟಾಗಿರುವುದು ಅಳತೆಗೆ ಯೋಗ್ಯವಾಗಿದಲ್ಲಿ ೯॥೯೦( ಸರದಿ ಸಾಲಿನಂತೆ) ಅಳತೆಗಾಗಿ ಭೂಮಾಪಕರಿಗೆ 
| ಸರ್ಕಾರದ ಗಮನಕ್ಕೆ ತಂತ್ರಾಂಶದ ಮೂಲಕ ಆನ್‌ಲೈನ್‌ನಲ್ಲಿ ವಿತರಿಸಲಾಗುತ್ತಿದೆ. ಅಳತೆ ನಂತರ 
ಬಂದಿದೆಯೇ; ಆನ್‌ಲೈನ್‌ನಲ್ಲಿ ಕಡತಗಳನ್ನು ಅಪ್‌ಲೋಡ್‌ ಮಾಡಲು ಹಾಗೂ ಅಪ್‌ಲೋಡ್‌ 
ಇ) | ತುರ್ತು ವಿಲೇವಾರಿಗೆ ಮಾಡಿರುವ ಕಡತಗಳ ಪರಿಶೀಲನೆ ಮತ್ತು ಅನುಮೋದನೆಯನ್ನು ಸಹ ಆನ್‌ಲೈನ್‌ 
ಸರ್ಕಾರ ಕೈಗೊಂಡಿರುವ | ನಲ್ಲೇ ನಿರ್ವಹಿಸಲಾಗುತ್ತಿದೆ. ತಂತ್ರಾಂಶದ ಮುಖಾಂತರ ಪ್ರಕರಣಗಳ ವಿಲೇವಾರಿ 
] ಕ್ರಮಗಳೇನು? (ವಿವರ | ಯಲ್ಲಿ ಯಾವುದೇ ವಿಳಂಬಕ್ಕೆ ಅವಕಾಶವಿಲ್ಲದಂತೆ ಕ್ರಮವಹಿಸಲಾಗುತ್ತಿದೆ. 
| ನೀಡುವುದು) 2೫ ಕಂದಾಯ ಇಲಾಖೆಯಿಂದ ಪಹಣಿ ತಿದ್ದುಪಡಿ ಕುರಿತು ಕಂದಾಯ ಅದಾಲತ್‌ 
| ಗಳನ್ನು ನಡೆಸಲಾಗುತ್ತಿದೆ 
3) ವಿಡಿಯೋ ಸಂವಾದ ಮತ್ತು ವಿಭಾಗವಾರು ಅಧಿಕಾರಿಗಳ ಸಭೆ ನಡೆಸಿ ಪ್ರಗತಿ 
ಪರಿಶೀಲನೆ ಮಾಡಿ ಹೆಚ್ಚಿನ ಪ್ರಗತಿ ಸಾಧಿಸಲು ಸೂಕ್ತ ಮಾರ್ಗದರ್ಶನ ಮತ್ತು ಅಗತ್ಯ 
ಸೂಚನೆ ನೀಡಲಾಗುತ್ತಿದೆ. 
4) ಹೆಚ್ಚಿನ ಪ್ರಕರಣಗಳು ಬಾಕಿ ಇರುವ ತಾಲ್ಲೂಕುಗಳಿಗೆ ಕಡಿಮೆ ಪ್ರಕರಣಗಳು ಬಾಕಿ 


ಇರುವ ತಾಲ್ಲೂಕಿನಿಂದ ಭೂಮಾಪಕ ರನ್ನು ನಿಯೋಜನೆ ಮಾಡಿ ಪ್ರಕರಣಗಳನ್ನು 
ವಿಲೇಗೊಳಿ ಸಲು ಕಮ ಕೈಗೊಳ್ಳಲಾಗುತ್ತಿದೆ. 

1, ತತ್ಕಾಲ್‌ ಪೋಡಿ ಇತ್ಯಾದಿ ಪ್ರಕರಣಗಳು ಹೆಜ್ಜಿನ ಸಂಖ್ಯೆಯಲ್ಲಿ 
ಬಾಕಿಯಿರುವುದನ್ನು ಗಮನಿಸಿ, 2072 ಪರವಾಸಗಿ ಭೂಮಾಪಕರ ಆಯ್ಕೆ ಕುರಿತು 
ಅರ್ಜಿಗಳನ್ನು ಆಹ್ವಾನಿಸಿದ್ದು, ಪರೀಕ್ಷೆಯನ್ನು ನಡೆಸಿ, ಜಿಲ್ಲಾವಾರು ಅರ್ಹ 
ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿ, ತರಬೇತಿ ಸಂತರ ಉತೀರ್ಣಪಾದ .820 ಜನ 
ಪರವಾನಗಿ ಭೂಮಾಪಕರನ್ನು ದಿನಾಂಕ 03-09-2021 ರಂದು Cಂuಗselling 


ಮೂಲಕ ಸ್ಥಳ ನಿಯುಕ್ತಿಗೊಳಿಸಲಾಗಿದೆ. ಸಪ್ಟೆಂಬರ್‌-2021 ರ ಮಾಹೆಯ ಅಂತ್ಯಕ್ಕೆ 


ಎಲ್ಲಾ ಆಯ್ಕೆಗೊಂಡ ಪರವಾನಗಿ ಭೂಮಾಪಕರುಗಳು 
ನಿಯೋಜಿತ ತಾಲ್ಲೂಕುಗಳಿಗೆ ಕಾರ್ಯ ನಿರ್ವಹಿಸಲಿದ್ಧಾದೆ. 
ಇದರಿಂದ ಬಾಕಿ ಪ್ರಕರಣಗಳನ್ನು ಶೀಘ್ರವಾಗಿ ವಿಲೇವಾರಿ ಮಾಡಲು ಸಾಧ್ಯವಾಗುತ್ತೆದೆ 


ರಾಜ್ಯದ ವಿವಿಧ 


ಈ) 


ಜಿಯೋ 

ತಂತ್ರಜ್ಞಾನವನ್ನು 
ಬಳಸಿಕೊಂಡು, ಪೋಡಿ 
1! ಭೂಮಾಪನ ಮತ್ತು 
ನಕ್ನೆಗಳನ್ನು ತಯಾರು 
ಮಾಡಲು ಸರ್ಕಾರ 
ಚಿ೦ತಿಸಿದೆಯೆಳ; 


3 ಧ್‌ 
ಸ್ಟೀಿಸ್‌ 


ಹಾಗಾದಲ್ಲಿ ಯಾವ 
ಕಾಲಮಿತಿಯಲ್ಲಿ ಸದರಿ 
ತಂತ್ರಜ್ಞಾನವನ್ನು 

ಬಳಸಿಕೊಳ್ಳಲಾಗುವುದು? 


ರಾಜ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ನಾನವಾದ ಡ್ರೋಣ್‌ ಬಳಸಿ ಸರ್ವೆ ಆಫ್‌ 
ಇಂಡಿಯಾ ಸಂಸ್ಥೆಯ ಸಹಯೋಗದೊಂದಿಗೆ ರಾಜ್ಯದಲ್ಲಿ ಮರು ಭೂಮಾಪನ 
ಕೈಗೊಳ್ಳಲು ನಿರ್ಧರಿಸಿದ್ದು, ಮೊದಲನೇ ಹಂತದಲ್ಲಿ 5 ಜಿಲ್ಲೆಗಳಲ್ಲಿ ಮತ್ತು ಎರಡನೇ 
ಹಂತದಲ್ಲಿ 8 ಜಿಲ್ಲೆಗಳಲ್ಲಿ ಮರುಭೂಮಾಪನ ಕಾರ್ಯ ಕೈಗೊಳ್ಳಲಾಗುತ್ತಿದೆ. 
ಅದರಂತೆ ಪೂರ್ವಸಿದ್ಧತೆ ಕಾರ್ಯ ಪ್ರಾರಂಭಿಸಲಾಗಿದ್ದು, ಪ್ರಾಯೋಗಿಕವಾಗಿ 
ರಾಮನಗರ ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಡ್ರೋನ್‌ ಸರ್ವೆ ಕಾರ್ಯವನ್ನು 
ಪ್ರಾರಂಭಿಸಿ, ಗ್ರೌಂಡ್‌ ಕಂಟ್ರೋಲ್‌ ಪಾಯಿಂಟ್‌ಗಳನ್ನು ಸ್ಥಾಪಿಸಿದ್ದು, ಡ್ರೋನ್‌ ling 
ಕಾರ್ಯವನ್ನು ಪ್ರಾರಂಭಿಸಲಾಗಿರುತ್ತದೆ. ಅದೇ ರೀತಿಯಾಗಿ ಹಂತ ಹಂತವಾಗಿ ರಾಜ್ಯದ 
ಎಲ್ಲಾ ಜಿಲ್ಲೆಗಳಲ್ಲಿಯೂ ಸಹಾ ಮರುಭೂಮಾಪನ ಕಾರ್ಯ ಕೈಗೊಳ್ಳಲು 
ಉದ್ದೇಶಿಸಲಾಗಿದೆ. ಈ ರೀತಿಯಾಗಿ ರಾಜ್ಯದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ 
ಮರುಭೂಮಾಪನ ಕಾರ್ಯ ಕೈಗೊಂಡು ನಂತರದಲ್ಲಿ ಸದರಿ ದಾಖಲೆಗಳನ್ನು ಬಳಸಿ 
ಪೋಡಿ ಮತ್ತು ನಕ್ತೆಗಳನ್ನು ತಯಾರಿಸಲು ಕ್ರಮ ಕೈಗೊಳ್ಳಲಾಗುತ್ತಿದೆ. 


ಸಂಖ್ಯೆ: ಕ೦ಇ 157 ಎಸ್‌ಎಸ್‌ಸಿ 2021 


ಸ್‌ 
(ಆರ್‌.ಅಶೋಕ) 
ಕಂಬಾಯ ಸಚಿವರು 


